ಕರ್ನಾಟಕ ವಿಧಾನ ಪರಿಷತ್ತು 
“ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1994 


ಉತ್ತರಿಸಬೇಕಾದ ದಿನಾಂಕ : 27.03.2020 
ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
ಉತ್ತರಿಸುವ ಸಚಿವರು : ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 
ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 
ಉತ್ತರ 


ಯಾವ ಯೋಜನೆಗಳಿಂದ ಯಾವ!ಬಿವರ $ ದ 
ಯಾವ ಕಾಮಗಾರಿಗಳಿಗೆ | 
ಎಷ್ಟೆಷ್ಟು ಅನುದಾನ ಬಿಡುಗಡೆ 
ಮಾಡಲಾಗಿದೆ? | 
(ಯೋಜನಾವಾರು, | ಕಸ 
ಕಾಮಗಾರಿವಾರದು, 
ಅನುದಾನವಾರು ವಿವರ 
ನೀಡುವುದು) 


2018-19ನೇ ಸಾಲಿನ ಕಾಮಗಾರಿಗಳ ವಿವರ: 
ಕಾಮಗಾರಿ ವಿವರ 


ಹುಮನಾಬಾದ , ತಾಲ್ಲೂಕಾ 
ಕ್ರೀಡಾಂಗಣದಲ್ಲಿ, ಕಾಂಪೌಂಡು 
ಗೋಡೆ ನಿರ್ಮಾಣ, ಪುರುಷ ಮತ್ತು 
ಮಹಿಳಾ ಶೌಚಾಲಯ, ಗಾರ್ಡ್‌ ರೂಂ 
ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ. 


ಬಸವಕಲ್ಯಾಣ 
ಕ್ರೀಡಾಂಗಣದಲ್ಲಿರುವ ಒಳಾಂಗಣ 
ಛಾವಣಿ ರಿಪೇರಿ, ಕುಡಿಯುವ ನೀರಿನ 
ವ್ಯವಸ್ಥೆ" ಮತ್ತು ಇನ್ನಿತರ ಸಣ್ಣ-ಪುಟ್ಟ 
ಕಾಮಗಾರಿ ನಿರ್ವಹಿಸಲು 
ಪಂಚಾಯತ್‌ ರಾಜ್‌ 
ಇಂಜಿನೀಯರಿಂಗ್‌ ವಿಭಾಗಕ್ಕೆ 
ಬಿಡುಗಡೆಯಾದ ಅನುದಾನ 


ಕೆ.ಕೆ.ಆರ್‌.ಡಿ.ಬಿ. ವತಿಯಿಂದ "ರೂ. 46666 ಲಕ್ಷಗಳ 
ವೆಚ್ಚದಲ್ಲಿ ಅಭಿವೃದ್ದಿಪಡಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ. 


ಒಳಾಂಗಣ ಕ್ರೀಡಾಲಗಣ ಹಿಂದುಗಡೆ 2.50 | 
| ಸಾದಾ ಪರಸಿ ನೆಲಹಾಸುಗಾಗಿ | 


ಬೀದರ ಜಿಲ್ಲೆಯ ನೆಹರೂ ಕ್ರೀಡಾಂಗಣವನ್ನು! - 


ಇರುವ ಕಾಮಗಾರಿಗಳು 
ಯಾವುವು; ತಡೆ ` ಹಿಡಿದ 
ಕಾಮಗಾರಿಗಳು ಎಷ್ಟು; ತ 
ಹಿಡಿಯಲು ಕಾರಣಖಬೇಮ; 
(ಸಂಪೂರ್ಣವಾದ ವಿವರ 
ನೀಡುವುದು) 


2019-20ನೇ ಸಾಲಿನ ಕಾಮಗಾರಿಗಳ ವಿವರ: 


I. 


2. 


[ov] 


N 


3. ಕೆೆೇಆರ್‌.ಡಿ.ಬಿ. ವತಿಯಿಂದ ಬಸವ ಕಲ್ಯಾಣ 


ಪೂರ್ಣಗೊಂಡ 
ಕೆಳತಂಡಂತಿವೆ:- . . 


1. ಬೀದರ್‌" ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಟ್ಟೆಂಗ್‌ 
ಗ್ಯಾಲರಿ ನಿಮಾಣ ಹಾಗೂ ಇತರೆ ಅಭಿವೃದ್ಧಿ 
ಕಾಮಗಾರಿಗಳನ್ನು ರೂ. 10000 ಲಕ್ಷಗಳ! 
ವೆಚ್ಛದಲ್ಲಿ ಕೈಗೊಳ್ಳಲು ದಿನಾಂಕ; 
01.01.2020ರ೦ದು ಕರ್ನಾಟಿಕ ಗ್ರಾಮೀಣ 
ಮೂಲಸೌಕರ್ಯ ಅಭಿವೃದ್ದಿ ನಿಗಮ 
ನಿಯಮಿತ ರವರು ಸಲ್ಲಿಸಿದ್ದ ಅಂದಾಜು ಪಟ್ಟೆಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಿ, ಮೊದಲ 
ಕಂತಿನಲ್ಲಿ ರೂ. 75.00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. " 
ಕೆ.ಕೆ.ಆರ್‌.ಡಿ.ಬಿ.ವತಿಯಿಂದ ಹುಮ್ನಾಬಾದ 
ಪಟ್ಟಿಣದಲ್ಲಿ ಸನಂ.209ರಲ್ಲಿ ಈಜುಕೊ 
ನಿರ್ಮಾಣಕ್ಕಾಗಿ ರೂ. 200.00 ಲಕ್ಷ 


ಮಂಜೂರಾಗಿದ್ದು, ಕಾಮಗಾರಿ 
ಪ್ರಾರಂಬಿಸಿರುಪವುದಿಲ್ಲ. (ನಿರ್ಮಾಣ ಏಜೆನ್ಸಿ! 
ಲೋಕೋಪಯೋಗಿ ಇಲಾಖೆ) 


ತಾಲ್ಲೂಕು ಕ್ರೀಡಾಂಗಣ ಅಭಿವೃದ್ದಿ 
"ಕಾಮಗಾರಿಗೆ ರೂ. 50.00 ಲಕ್ಷ ಕಾಮಗಾರಿ 
ಪ್ರಾರಂಭಿಸಿರುವುದಿಲ್ಲ (ನಿರ್ಮಾಣ ಏಜೆನ್ಸಿ: 
ಲೋಕೋಪಯೋಗಿ ಇಲಾಖೆ) 


ಕಾಮಗಾರಿಗಳ. ಈ 


ವಿವರ - 


ಹುಮನಾಬಾದ. ತಾಲ್ಲೂಕಾ ಕ್ರೀಡಾಂಗಣದಲ್ಲಿ | - 


ಕಾಂಪೌಂಡು ಗೋಡೆ ನಿರ್ಮಾಣ, ಪುರುಷ' ಮತ್ತು 
ಮಹಿಳಾ ಶೌಚಾಲಯ, ಗಾರ್ಡ್‌ ರೂಂ 
ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ. 

ಬೀದರ್‌ ಒಳಾಂಗಣ ಕ್ರೀಡಾಂಗಣದ ಹಿಂದೆ ರಫ್‌ ಪರಸಿ, 
ಪಾಟರ್‌ ಹೈಪ್‌ ಲೈನ್‌ ಮತ್ತು ಕ್ರೀಡಾ ವಸತಿ ಶಾಲೆ 
ಹೊಸ ಕೋಣಿ, ಒಳಾಂಗಣ ಕ್ರೀಡಾಂಗಣ ಸುಣ್ಣ ಬಣ್ಣ 
ಕಾಮಗಾರಿ. 

ಔರಾದ ತಾಲ್ಲೂಕು ಕ್ರೀಡಾಂಗಣದಲ್ಲಿ ಕಾಂಪೌಂಡು 
ಗೋಡೆ, ಬೋರ್‌ ವೆಲ್‌ ಕೊರಸಿ, ನೀರಿನ ಹೈಪ್‌ ಲೈನ್‌ 
ಕಾಮಗಾರಿ. | 

ಬಸವಕಲ್ಯಾಣ ತಾಲ್ಲೂಕು. ಕ್ರೀಡಾಂಗಣದಲ್ಲಿರುವ 
ಒಳಾಂಗಣ ಛಾವಣಿ ರಿಪೇರಿ ಕುಡಿಯುವ ನೀರಿನ 
ವ್ಯವಸ್ಥೆ' ಮತ್ತು ಇನ್ನಿತರ ಸಣ್ಣ-ಪುಟ್ಕಿ ಕಾಮಗಾರಿ 
ನಿರ್ವಹಿಸಲು. ಪ೦ಚಾಯೆತ್‌ ರಾಜ್‌ ಇಂಜಿನೀಯರಿಂಗ್‌ 
ವಿಭಾಗಕೆ, ಬಿಡುಗಡೆಯಾದ ಅನುದಾನ. 

ಬೀದರ ತಾಲ್ಲೂಕಿನ ಕಮಠಾಣಾ ಗ್ರಾಮದಲ್ಲಿ 
ಪ್ರಾದೇಶಿಕ ಯುವಕ ಕೇಂದ್ರ ಸ್ಥಾಪಿಸಲು' ಕಟ್ಟಡ 
ನಿರ್ಮಾಣ. 

ಒಳಾಂಗಣ ಕ್ರೀಡಾಂಗಣ ಹಿಂದುಗಡೆ ಸಾದಾ ಪರಸಿ 
ನೆಲಹಾಸುವಿಗಾಗಿ. 


ಇ 


ಬಾಕಿ ಉಳಿದಿರುವ ಕಾಮಗಾರಿಗಳು. 


| ಬೀದರ -: ಜಿಲ್ಲೆಯ ನೆಹರೂ ಕ್ರೀಡಾಂಗಣವನ್ನು. 
ಕೆಕೆ.ಆರ್‌.ಡಿ.ಬಿ. ವತಿಯಿಂದ ರೂ. 46666 ಲಕ್ಷಗಳ! 

ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿ 

ಪ್ರಗತಿಯಲ್ಲಿದೆ. 

ಬೀದರ್‌ .ಜಿಲ್ಲಾ ಕ್ರೀಡಾಂಗಣದಲ್ಲಿ 


01 01 2020ರಂದು ಕರ್ನಾಟಿಕ ಗ್ರಾಮೀಣ : 
ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ರವರ. 
ಸಲ್ಲಿಸಿದ್ದ ಅಂದಾಜು ' ಪಟ್ಟಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಿ, ಮೊದಲ ಕಂತಿನಲ್ಲಿ ರೂ.75.00 
ಲಕ್ಷಗಳನ್ನು ಬಿಡುಗಡ ಮಾಡಲಾಗಿದೆ. 
ಕೆ.ಕೆ.ಆರ್‌.ಡಿ.ಬಿ.ವತಿಯಿಂದ ಹುಮ್ನಾಬಾದ ಪಟ್ಟಣದಲ್ಲಿ 
ಸೆ.ನಂ.209ರಲ್ಲಿ ಈಜುಕೊಳ ನಿರ್ಮಾಣಕ್ಕಾಗಿ ರೂ. 200.00 

ಲಕ್ಷ ಮಂಜೂರಾಗಿದ್ದು, ಕಾಮಗಾರಿ 

ಪ್ರಾರಂಭಿಸಿರುವುದಿಲ್ಲ. 
4. ಕೆಕೆ.ಆರ್‌.ಡಿ.ಬಿ. ವತಿಯಿಂದ ಬಸೆವ ಕಲ್ಯಾಣ ತಾಲ್ಲೂಕು 
ಕ್ರೀಡಾಂಗಣದ ರೂ 5000 ಲಕ್ಷ ಅಂದಾಜು ವೆಚ್ಚದ 
ಅಭಿವೃದ್ದಿ ಕಾಮಗಾರಿ ಆರಂಭಗೊಂಡಿರುವುದಿಲ್ಲ. 


[O07 


ಯಾವುದೇ ಕಾಮಗಾರಿಗಳನ್ನು ತಡೆಹಿಡಿಯಲಾಗಿರುವುದಿಲ್ಲ. 


ಕಳದ 2 ವರ್ಷಗಳಿಂದ ಬೀದರ ನ್‌ ಸಾಶನನ್ನ ನವರ ಎನುವ ಮಾವಾ 


ಪ್ರೋತ್ಸಾಹಧನ ನೀಡುವ ಕಾರ್ಯಕ್ರಮದಡಿ ಕುಮಾರಿ! 
ಭುವನೇಶ್ವರಿ ತಂದೆ ಅಂಬಣ್ಣ, ಅಧೆಟಿಕ್ಸ್‌ ಕ್ರೀಡಾಪಟು, 
ಜಲಸಂಗಿ ಗ್ರಾಮ, ಹುಮನಾಬಾದ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ 
ಇವರಿಗೆ ರೂ.6.00 ಲಕ್ಷಗಳ ಪ್ರೋತ್ಸಾಹಧನ ನೀಡಲಾಗಿದೆ: 


2019-20ನೇ ಸಾಲಿನಲ್ಲಿ ಶ್ರೀ ವಿಶಾಲ್‌ ಬಿನ್‌ ಅಮೃತ್‌ ಚೌಳ, 
ಸೌಬಾದ್‌ ಪೋಸ್ಟ್‌, ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ ಇವರಿಗೆ 
ಜಿಮ್‌ ಹೊಂದಲು ಶೇ. 75 ರಂತೆ ಇಲಾಖೆಯ ವತಿಯಿಂದ 
ಹಾಗೂ ಶೇ. 25 ರಂತೆ ಫಲಾನುಭವಿಗಳು ಸ್ವಯಂ ವೆಚ್ಚ 
ಭರಿಸುವ ಷರತ್ತಿಗೊಳಪಟ್ಟು, ರೂ.30 ಲಕ್ಷಗಳ ಜಿಮ್‌ 
ಉಪಕರಣಗಳನ್ನು ನೀಡಲಾಗಿದೆ. 


ವೈಎಸ್‌ ಡಿ-/ಇಬಿಬಿ/73/2020 


(ಸಿ.ಟಿರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


